ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 19-03-2021 ಪುಶ್ನೆ ಸ೦ಖ್ಯೆ: 232 (1657) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸಿ.ಎಂ. ಇಬ್ರಾಹಿಂ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 19-03-2021 

ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು 

ವಿಷಯ : ಜಲಜೀವನ್‌ ಮಿಷನ್‌ ಯೋಜನೆ ಅನುಷ್ಠಾನ ಕುರಿತು 


(ಅ) ರಾಜ್ಯದಲ್ಲಿ ಜಲಜೀವನ್‌ ಮಿಷನ್‌ ಯೋಜನೆ ಜಾರಿಗೊಳಿಸಲು ಮೀಸಲಿಟ್ಟ 
ಅನುದಾನವೆಷ್ಟು; ಎಷ್ಟು ಹಂತಗಳಲ್ಲಿ ಕಾರ್ಯಗತಗೊಳಿಸಲಾಗುವುದು; 


(ಆ) ಯೋಜನೆಯ ಪ್ರಮುಖ ಉದ್ದೇಶಗಳ ಕಾರ್ಯಕ ದರ ಬಿಗಧಿಪಡಿಸುವವರು ಯಾರು; 
ಇದರ ನಿರ್ವಹಣೆ ಯಾರು ಮಾಡಬೇಕೆಂಬುದು ಸರ್ಕಾರದ ಮಾರ್ಗಸೂಚಿಯಲ್ಲಿದೆಯ; 
ಹೌದಾದಲ್ಲಿ ವಿವರ ಒದಗಿಸುವುದು; ಇಲ್ಲದಿದ್ದಲ್ಲಿ ಭ್ರಷ್ಠಾಚಾರ ನಡೆಯುವ ಸಾಧ್ಯತೆ 
ಇರುವುದರಿಂದ ಸರ್ಕಾರದ ಸ್ಪಷ್ಟನೆಯೇನು; 


(ಇ) ಯೋಜನೆ ಅನುಷ್ಠಾನವನ್ನು ಟೆಂಡರ್‌ ಮೂಲಕ ಕೈಗೊಳ್ಳಲಾಗುವುದೇ; ಹೌದಾದಲ್ಲಿ 
ಗೋಬ್ಲಲ್‌ ಟೆಂಡರ್‌ ಕರೆಯಲಾಗುವುದೇ ಅಥವಾ ರಾಷ್ಟೀಯ ಟೆಂಡರ್‌ ಕರೆಯಲಾಗುವುದೇ 
ತಿಳಿಸುವುದು; 


(ಈ) ಯೋಜನೆ ಪೂರ್ಣಗೊಳಿಸಲು ಸರ್ಕಾರವು ಯಾವುದಾದರೂ ಕಾಲಮಿತಿ ಇದೆಯೇ; 
ಹೌದಾದಲ್ಲಿ, ಸಂಪೂರ್ಣ ಮಾಹಿತಿ ಒದಗಿಸುವುದು; ಇಲ್ಲದಿದ್ದಲ್ಲಿ, ಕಾರಣವೇನು? 


